ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 290 
ಸದಸ್ಯರ ಹೆಸರು ಶ್ರೀ ಮುನಿರಾಜುಗೌಡ ಪಿ.ಎಂ. (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 15.12.2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ | ಉತ್ತರ 
(ಅ) ಈ ವರ್ಷದ ನವೆಂಬರ್‌ ತಿಂಗಳಿನಲ್ಲಿ ಸುರಿದ 
ಅಕಾಲಿಕ ಭಾರಿ ಮಳೆಯಿಂದಾಗಿ ರಾಜ್ಯದ ಎಲ್ಲೆಡೆ 
ಅಪಾರ ಪ್ರಮಾಣದಲ್ಲಿ ಬೆಳೆಹಾನಿ, ಆಸಿಪಾಸ್ತಿ ಹೌದು 


ನಷ್ಟ ಉಂಟಾಗಿದ್ದು, ಸರ್ಕಾರದ ವತಿಯಿಂದ 
ಬೆಳೆಹಾನಿ, ಆಸ್ತಿಪಾಸ್ತಿ ನಷ್ಟದ ಸಮೀಕ್ಷೆ ಕಾರ್ಯ 
ನಡೆಸಲಾಗಿದೆಯೇ; 


(ಆ) ಹಾಗಿದ್ದಲ್ಲಿ, ಒಟ್ಟು ಎಷ್ಟು ಎಕರೆ ಕೃಷಿ 
ಭೂಮಿಯಲ್ಲಿನ ಬೆಳ ಹಾನಿ ಉಂಟಾಗಿದೆ; ಎಷ್ಟು 


9೨9೦ ಲಕ್ಷ ಹೆಕ್ನೇರ್‌ ಬೆಳೆ ಹಾನಿಯಾಗಿದ್ದು, 20,086 


ಬಂದಿದೆಯೇ; ಹಾಗಿದ್ದಲ್ಲಿ, ಜಾನುವಾರುಗಳನ್ನು 
ಕಳೆದುಕೊಂಡ ಕುಟುಂಬಗಳಿಗೆ ಸರ್ಕಾರ 
ಪರಿಹಾರವನ್ನು ನೀಡುತ್ತದೆಯೇ; ನೀಡುತಿದಲ್ಲಿ, 
ಅದರ ಪ್ರಮಾಣವೆಷ್ಟು? (ವಿವರ ನೀಡುವುದು) 


ಮನೆಹಾನಿಯಾಗಿರುವ ಪ್ರಕರಣಗಳನ್ನು 
ವಾಸದ ಮನೆಗಳಿಗೆ ಭಾಗಶಃ/ಸಂಪೂರ್ಣ ಕುಸಿದ | ಗುರುತಿಸಲಾಗಿದೆ. (ಜಿಲ್ಲಾವಾರು ವಿವರ 
ಪ್ರಕರಣಗಳನ್ನು ಗುರುತಿಸಲಾಗಿದೆ; (ಜಿಲ್ಲಾವಾರು | ಅನುಬಂದಲ್ಲಿ ಒದಗಿಸಿದೆ) 
ವಿವರ ನೀಡುವುದು) 
ಈ) ಸಂಭವಿಸಿರುವ ಬೆಳೆಹಾವಿಗೆ ಮತ್ತು ಆಸ್ತಿಪಾಸ್ತಿ | ಕೇಂದ್ರ ಸರ್ಕಾರದ SDRF/NDRF 
ನಷ್ಠಕ್ಕೆ ಸರ್ಕಾರದಿಂದ ಯಾವ ರೀತಿಯಲ್ಲಿ | ಮಾರ್ಗಸೂಚಿಯನ್ವಯ ಬೆಳೆ ಹಾನಿ ಮತ್ತು 
ಪರಿಹಾರ ನೀಡಲಾಗುತ್ತಿದೆ; ಮೂಲ ಸೌಕರ್ಯಗಳ ತುರ್ತು ದುರಸ್ಲಿ 

' ಕೈಗೊಳ್ಳಲಾಗುತ್ತಿದೆ. 

2 ಅಕಾಲಿಕ ಮಳೆಯಿಂದ ಉಂಟಾದ | ಅಕಾಲಿಕ ಮಳೆಯಿಂದ 376 (6853 ಕೋಳಿ) 
ಪ್ರವಾಹದಲ್ಲಿ ಜಾನುವಾರುಗಳು ಕೊಚ್ಚಿ | ಜಾನುವಾರು ಜೀವಹಾನಿಯಾಗಿದ್ದ, ಕೇಂದ್ರ 
ಹೋಗಿರುವ ಪ್ರಕರಣಗಳು ಸರ್ಕಾರದ ಗಮನಕ್ಕೆ | ಸರ್ಕಾರದ ಮಾರ್ಗಸೂಜಿ:ಯನಮುಸಾರ ಪ್ರತಿ 


ಜಾನುವಾರು ಜೀವಹಾನಿಗೆ ಈ ಕೆಳಕಂಡ ದರದಲ್ಲಿ 
ಒಟ್ಟು ರೂ.5145 ಲಕ್ಷಗಳನ್ನು ಮಾಲೀಕರಿಗೆ 
ಪಾವತಿಸಲಾಗಿದೆ. 


ಹಸು, ಎಮ್ಮೆ - ರೂ.30,000/- 

ಎತ್ತು, ಕೋಣ, ಕುದುರೆ - ರೂ.25,000/- 

ಆಕಳು, ಕತ್ತೆ, ಕುದುರೆ ಮರಿ - ರೂ.16,000/- 

ಕುರಿ, ಮೇಕೆ, ಹಂದಿ - ರೂ.3,000/- 

ಕೋಳಿ - ಪ್ರತಿ ಕೋಳಿಗೆ ರೂ.50/-, ಮಾಲೀಕರಿಗೆ 


ಕಂಇ 534 ಟಎನ್‌ಆರ್‌ 2021 


ಗರಿಷ್ಟ ರೂ.5,000/-. 
ಕ್‌ 


5 
(ಆರ್‌. ಅಶೋಕ) 
ಕಂದಾಯ ಸಚಿವರು 


ತುತ್ತ ಜುರುತಿಲ್ಲದ ಶಶ ಸಂಬ್ದೇ!- ೨೩೦ ಅನುಬಂದು 


Districtwise details of estimated loss and relief claimed due to flood during October & November 2021 
Rs.Crores 


Crop loss House Damages 


Other 
Area affected Relief No of Estimated |Relief Relief relief Estimated Relief 
Sl.no District (in ha) Estimated Loss [Claimed Houses Loss Claimed Estimated Loss|Claimed items Loss Claimed 

62.58 319 4.97 
2[Ramanagara 42024.00 329.88 28.89 306 S68] 149 3733] 1396] 0.09 372.90 44.37 
3|Hassan 69948.00 710.04 66.05 683 17.75 4.59 108.04 23.90 0.00 94.55 
4|Yadagiri 1239.50 0.12 0.00 48.07 6.47 
5|Chikabalapura 63926.35 523.38 48.48 1953 39.20] 10.75 185.75 748.33 85,70 
6[Bagalkote 22470.00 133.64 15.95 151 2.26 0.62 18.65 2.31 0.00 154.54 18.87 
7 5063590 26232659 370) 706) 19] 2310 138 0.09 292.49 30.00 
8|Gadag 34484.60 294.52 24.88 554 2.82 0.19 156.88 5.36 0.00 454.22 30.43 
9|Uttara Kannada 2273.72 18.54 1.58 83 [— eos] iss] 088] 000] 21.22 2.71 
10|Mandya 0.05 85.65 17.87 
FT TN ET ET TT ET EE sas] 5301 io) 1658 
12 0.00 399.72 53.61 
13|[Dharwad 132067.20 918.91 91.79 840 7.05 1.41 87.48 3.50 0.23 1013.43 96.94 
14[Davanagere 13897.79 137.84 14.88 1189 20.12 4.55 79.38] 10.20 0.36 237.50 29.99 
15[Shivamoga 996.50 10.68 1.08 258 4.73 1.20 6932] 18.84 0.01 84.73 21.12 
16[Kolar 473.34 38.63 898 9.05 2.00 38.89 3.18 0.14 521.28 43.95 
17 [Chitradurga 79206.00 720.49 70.50 1709 8.71 0.97 63.22 14.62 86.40 
18[Bellary 59945.50 521.01 497 2.56 0.19 22.37 12.44 0.16 545.94 88.77 
19|Koppal 49001.69 457.18 S10 3a] 17 013 3688] 748 000] 495.74 58.64 
20|Udupi 209.52 3.19 0.24 216 2.83 0.62 79.73 5,50 0.10 85.75 6.47 
2Affumko 
22|Haveri 8676.93 383.38 39.16 2790 60.85 556.49] 2645] 0.28] 802.72] 83.83 
23[Mysuru 1321.60 12.28 1.24 2232 49.26 13.59 179.85 7.15 031) 24139] 22.29] 
24[Kodagu 40575.83 868.89 27.63 173 2.67 0.58 0.19 140.23 50.74 
25[Vijayanagara 11557.00 109.21 15.09] 6020 3.64] 0.32 26.94 1.42 0.08 
26|Chamarajanagara 2578.84 1.90 657 3.35 0.40 18.31 5.76 42.96 8.06 
27| Bengaluru (r) 49.11 4.18 728 10.39 2.63 30.78 8.97 0.16 15.94 
28[Bengaluru (U) 2035.97 17.91 1.55 449 15.65 3.83 0.02 548.59 68.06 


Total 990195.01 8965.79 853.08) 20086.00 316.71 79.39 2630.99 346.06 3.41 11916.30 1281.92 


